ಕರ್ನಾಟಕ ರಾಜ್ಯಪತ್ರ 


- 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಫೆಬ್ರವರಿ ೧೯, ೨೦೧೫ ( ಮಾಘ ೩೦, ಶಕ ವರ್ಷ ೧೯೩೬ ) 
Bengaluru , Thursday, February 19, 2015 (Magha 30 , Shaka Varsha 1936 ) 


ಸಂಚಿಕೆ ೮ 
Issue 8 


ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA , BENGALURU 

NOTIFICATION 

NO. GOB (1) 15(151)/2014, DATED : 01- 01 -2015 
Sri Shivanna, the then II Addl. District and Sessions Judge, Kodagu -Madikeri , presently working as XLVIII Addl. City Civil and 
Sessions Judge, Bengaluru , is permitted to surrender 15 days of Earned Leave from 15 -11- 2014 to 29 -11- 2014 (bdi), for the calendar 
year 2014 , out of 295 days of Earned Leave at his credit as on date as per the Endorsement No. GE13/ J2 /2014 - 15 / 1689 , 
dated 22 - 12 -2014 , issued by the Accountant General (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30 " of the 
monthly pay and allowances for each day of leave surrendered as per the provisions contained in Rule 118 (2) of K .C .S .Rs. 

BY ORDER OF THE HIGH COURT 
PR 101 

JOINT REGISTRAR 


Tha 


HIGH COURT OF KARNATAKA, BENGALURU 

NOTIFICATION 

NO. GOB (0) 16 ( 170)/ 2014, DATED : 01 - 01 - 2015 
Sri R .Y . Shashidhara , Senior Civil Judge and JMFC , Lingasugur, is permitted to surrender 15 days of Earned Leave from 
10 - 11- 2014 to 24 - 11 -2014 (bdi), for the calendar year 2014 , out of 300 days of Earned Leave at his credit as on date as per the 
Endorsement No . GE 13 /J2 /2014 - 15 /1692 , dated 22 - 12 - 2014 , issued by the AccountantGeneral (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C .S .Rs. 

BY ORDER OF THE HIGH COURT 
PR 102 

JOINT REGISTRAR 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ / 144 /ಮೀಅಯೋ /2014 , ಬೆಂಗಳೂರು, ದಿನಾಂಕ 23 - 12 -2014 
ಶ್ರೀ ಕೆ. ಎಂ . ವೀರಯ್ಯ , ಸರ್ಕಾರದ ಉಪ ಕಾರ್ಯದರ್ಶಿ -1, ಆರ್ಥಿಕ ಇಲಾಖೆ ಇವರನ್ನು ಶ್ರೀ ಹೆಚ್. ಆರ್. ನಾಗೇಂದ್ರ, ಸರ್ಕಾರದ 
ಉಪ ಕಾರ್ಯದರ್ಶಿ -1, ಆರ್ಥಿಕ ಇಲಾಖೆ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಮೆಮೋಲ್ಯಾಂಡಮ್ 
ಅಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ನಿಯಮಾವಳಿಗಳ ನಿಯಮ 23( 1) ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 


( ೩೩) 


೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೯ , ೨೦೧೫ 

ಭಾಗ ೨ 
ಮೀನುಗಾರಿಕೆ ಅಭಿವೃದ್ಧಿ ನಿಗಮ ನಿಯಮಿತ, ಮಂಗಳೂರು ಇದರ ನಿರ್ದೇಶಕರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರವಿಕುಮಾರ್ ಕೆ. ಆರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ) 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 

( ಮೀನುಗಾರಿಕೆ) 


PR. 103 
SC- 20 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 298 ಸಉಸೇ 2014 , ಬೆಂಗಳೂರು, ದಿನಾಂಕ 19 - 12 - 2014 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಸರ್ಕಾರದ ಉಪ ಕಾರ್ಯದರ್ಶಿ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . 48900 -1200 - 52500 - 1350 - 60600 -1500 -63600 ರ ವೇತನ ಶ್ರೇಣಿಯ ಸರ್ಕಾರದ 
ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ : 


ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ:ಇಲಾಖೆ 


ಕ್ರಮ | ಸರ್ಕಾರದ ಉಪ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳ ಹೆಸರು 
ಸಂಖ್ಯೆ 

ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ 
ಶ್ರೀಮತಿ ಸಿ. ಸರೋಜ 
ಆಂತರಿಕ ಆರ್ಥಿಕ ಸಲಹೆಗಾರರು ಹಾಗೂ ಪದನಿಮಿತ್ತ, 
ಸರ್ಕಾರದ ಉಪ ಕಾರ್ಯದರ್ಶಿ , 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಹಾಗೂ 
ಸಹಕಾರ ಇಲಾಖೆ 


ಸರ್ಕಾರದ ಜಂಟಿ ಕಾರ್ಯದರ್ಶಿ , ಅಲ್ಪಸಂಖ್ಯಾತರ ಕಲ್ಯಾಣ 
ಇಲಾಖೆ - ಶ್ರೀಮತಿ ಎಂ . ನಾಗರತ್ನ , ಸರ್ಕಾರದ ಉಪ 
ಕಾರ್ಯದರ್ಶಿ , ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆಯನ್ನು ತಾತ್ಕಾಲಿಕವಾಗಿ ಸರ್ಕಾರದ ಜಂಟಿ 
ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ ನೇಮಿಸಿದೆ. 


ಶ್ರೀಮತಿ ಆರ್ , ಲೀಲಾವತಿ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


ಶ್ರೀ ಜಿ.ಕೆ. ಗುರಾಣಿ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ 


ಅಧಿಕಾರಿಯವರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 
ಸರ್ಕಾರದ ಉಪ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆ, ಈ ಹುದ್ದೆಯನ್ನು 
ತಾತ್ಕಾಲಿಕವಾಗಿ ಸರ್ಕಾರದ ಜಂಟಿ ಕಾರ್ಯದರ್ಶಿ ಹುದ್ದೆಗೆ 
ಉನ್ನತೀಕರಿಸಿ, ಹಾಗೆ ಉನ್ನತೀಕರಿಸಿದ ಹುದ್ದೆಗೆ ನೇಮಿಸಿ 
ಅಲ್ಲಿಯೇ ಮುಂದುವರೆಸಲಾಗಿದೆ . 
ಅಧಿಕಾರಿಯವರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 
ಸರ್ಕಾರದ ಉಪ ಕಾರ್ಯದರ್ಶಿ , ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಈ 
ಹುದ್ದೆಯನ್ನು ತಾತ್ಕಾಲಿಕವಾಗಿ ಸರ್ಕಾರದ ಜಂಟಿ 
ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ, ಹಾಗೆ 
ಉನ್ನತೀಕರಿಸಿದ ಹುದ್ದೆಗೆ ನೇಮಿಸಿ ಅಲ್ಲಿಯೇ 
ಮುಂದುವರೆಸಲಾಗಿದೆ. 


ಶ್ರೀಮತಿ ಬಿ . ದೇವಿಕ 
ಸರ್ಕಾರದ ಉಪ ಕಾರ್ಯದರ್ಶಿ , 
ಕಾನೂನು ಇಲಾಖೆ 


ಅಧಿಕಾರಿಯವರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 
ಸರ್ಕಾರದ ಉಪ ಕಾರ್ಯದರ್ಶಿ , ಕಾನೂನು ಇಲಾಖೆ, ಈ 
ಹುದ್ದೆಯನ್ನು ತಾತ್ಕಾಲಿಕವಾಗಿ ಸರ್ಕಾರದ ಜಂಟಿ 
ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ, ಹಾಗೆ 
ಉನ್ನತೀಕರಿಸಿದ ಹುದ್ದೆಗೆ ನೇಮಿಸಿ ಅಲ್ಲಿಯೇ 
ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ|| ಗೀತಾ, ಎಲ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವೆಗಳು - 6) 


PR. 104 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೯ , ೨೦೧೫ 

238 
HIGH COURT OF KARNATAKA, BENGALURU 

NOTIFICATION 

NO . GOB (1) 19 (51)/ 2014 , DATED : 15 - 12 - 2014 
Sri B .V . Renuka, Presiding Officer, Fast Track Court -I, Bengaluru Rural District, Bengaluru , is granted Earned Leave for 75 
days from 31 -05 - 2014 to 13-08- 2014 (bdi), on medical grounds 

The | Addl. District & Sessions Judge, Bengaluru Rural District , Bengaluru , is placed in concurrent charge of the said court , 
during the above said period . 

Smt. B .V . Renuka , Presiding Officer, Fast Track Court-I, Bengaluru Rural District, Bengaluru , is re -posted to the same post on 
expiry of the above said leave period. 

BY ORDER OF THE HIGH COURT 
PR 105 

JOINT REGISTRAR 


HIGH COURT OF KARNATAKA, BENGALURU 

NOTIFICATION 

NO . GOB (1) 20 (86 )/2014 , DATED : 15 - 12 - 2014 
Smt. Vimal R . Nandagaon , I Addl. Senior Civil Judge and JMFC , Chitradurga , is granted Earned Leave for 10 days from 25 
10 -2014 to 03 - 11 -2014 (bdi), suffixing the General Holiday falling on 04- 11- 2014 , on medical grounds 

The || Addl. Senior Civil Judge and JMFC , Chitradurga , is placed in additional charge of the said court, during the above said 
period . 

Smt. Vimal R . Nandagaon , I Addl. Senior Civil Judge and JMFC , Chitradurga , is re-posted to the same post on expiry of the 
above said leave period . 

BY ORDER OF THE HIGH COURT 
PR 106 

JOINT REGISTRAR 


HIGH COURT OF KARNATAKA , BENGALURU 

NOTIFICATION 

NO . GOB (1) 21 ( 16 )/2014 , DATED : 15 - 12 - 2014 
Smt. Poornima N . Pai, Prl. Civil Judge and JMFC , Karkala , is granted Earned Leave for 10 days from 06 -09 -2014 to 
15 -09 -2014 (bdi), on medical grounds. 

The || Addl. Civil Judge and JMFC , Karkala , is placed in concurrent charge of the said court, during the above said leave 
period . 


Smt. Poornima N . Pai, Prl. Civil Judge and JMFC , Karkala , is re-posted to the same post on expiry of the above said leave 


period . 


BY ORDER OF THE HIGH COURT 

JOINT REGISTRAR 


PR 107 


HIGH COURT OF KARNATAKA, BENGALURU 

NOTIFICATION 

NO. GOB (1) 20 (82)/2014 , DATED : 15 - 12 -2014 
Smt Nagajyothi K .A . Prl. Senior Civil Judge and CJM , Udupi, is granted Earned Leave for 18 days from 16 - 10 -2014 to 
02 -11 -2014 (bdi), on private affairs . 

The Addl. Senior Civil Judge and ACJM , Udupi, for the period from 16 -10 - 2014 to 25 -10 - 2014 (bdi) and from 29 - 10 -2014 to 
02 - 11 - 2014 (bdi) and the Senior Civil Judge and ACJM , Kundapura , for the period from 26 - 10 -2014 to 28 - 10 -2014 (bdi) are placed in 
additional charge of the said court, during the above said leave periods. 

Smt. Nagajyothi K .A . Prl. Senior Civil Judge and CJM , Udupi, is re -posted to the same post on expiry of the above said leave 
period . 

BY ORDER OF THE HIGH COURT 
PR 108 

JOINT REGISTRAR 


de 


SISTEIT ODE , , To do so, quando ne , 9003 

ಭಾಗ ೨ 
HIGH COURT OF KARNATAKA, BENGALURU 

NOTIFICATION 

NO . GOB (1) 20 (12 )/2014, DATED : 15 -12-2014 
Smt. C .G . Vishalakshi, XV Addl. Judge, Court of Small Causes-cum Addl. Chief Metropolitan Magistrate , Bengaluru , is 
granted Earned Leave for 09 days from 23 - 10 - 2014 to 31- 10 - 2014 (bdi), suffixing the General Holidays falling on 01- 11- 2014 and 
02- 11-2014 , on medical grounds . 

The V Addl. Judge, Court of Small Causes-cum Addl. C .M .M ., Bengaluru, is placed in additional charge of the said court , 
during the above said period . 

Smt. C .G . Vishalakshi, XV Addl. Judge , Court of Small Causes -cum Addl. Chief Metropolitan Magistrate , Bengaluru , is 
re -posted to the same post on expiry of the above said leave period . 

BY ORDER OF THE HIGH COURT 
PR 109 

JOINT REGISTRAR 


BY ORDE 


HEH 


GHO 


COUR 


HIGH COURT OF KARNATAKA, BENGALURU 

NOTIFICATION 

NO . GOB (1) 17 ( 167 )/2014, DATED : 16 - 12- 2014 
Sri Prathibha Bandurao Kulkarni, Civil Judge and JMFC., Jewargi, is permitted to surrender 15 days of Earned Leave from 
16 - 11 -2014 to 30 - 11- 2014 (bdi), for the calendar year 2014 , out of 127 days of Earned Leave at her credit as on date as per the 
Endorsement No . GE 13/ J5/ 2014- 15 / 1335 , dated 28 - 11-2014, issued by the Accountant General (A & E ),Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 

BY ORDER OF THE HIGH COURT 
PR 110 

JOINT REGISTRAR 


HIGH COURT OF KARNATAKA, BENGALURU 

NOTIFICATION 

NO . GOB (1) 16 ( 158 )/2014 , DATED : 16 -12 - 2014 
Sri B . Sharada, XXI Addl. Chief Metropolitan Magistrate , Bengaluru , is permitted to surrender 15 days of Earned Leave from 
02- 11- 2014 to 16 - 11- 2014 (bdi ), for the calendar year 2014 , out of 210 days of Earned Leave at her credit as on date as per the 
Endorsement No . GE 13/J2/ 2014 - 15 /1525 , dated 09 - 12- 2014 , issued by the Accountant General (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 


BY ORDER OF THE HIGH COURT 

JOINT REGISTRAR 


PR 111 


HIGH COURT OF KARNATAKA, BENGALURU 

NOTIFICATION 

NO . GOB (1) 19 (58 )/ 2014 , DATED : 16 - 12 - 2014 
Smt. B .S . Bharathi, VI Addl. Prl. Judge, Family Court , Bengaluru , is granted Earned Leave for 10 days from 30 -06 - 2014 to 
09-07 -2014 (bdi), on private affairs. 

The V Addl. Prl. Judge, Family Court , Bengaluru , is placed in additional charge of the said court, during the above said period . 

Smt. B. S. Bharathi, Vi Addl. Prl. Judge , Family Court, Bengaluru , is re -posted to the same post on expiry of the above said 
leave period . 


BY ORDER OF THE HIGH COURT 

JOINT REGISTRAR 


PR 112 


ಭಾಗ ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೯ , ೨೦೧೫ 
HIGH COURT OF KARNATAKA, BENGALURU 

NOTIFICATION 
NO. GOB (1) 1/ 2014 , DATED : 12- 12 - 2014 

PART- A 
The following transfers and postings of officers in the cadre of District Judges , are ordered in the interest of public service, to 
take effect from 1st January, 2015 . 


Name of the Officer 


Present Charge 


Charge to which posted 


3 


4 


Sri. Gunaki Narendra Kumar 
Basavaraj 


Prl. Judge , 
Family Court , 
BENGALURU CITY 


2 


Sri. Somaraju 


XL VIII Addl. City Civil and Sessions 
Judge, 
BENGALURU CITY . 


3 


Smt. M . Sreedevi 


Prl. Judge , 
Family Court, 
MYSURU 


4 


Sri. Basavaraj Shivappa 
Sappannavar 


District Judge , 
OOD Member ,Karnataka Appellate 
Tribunal, 
BENGALURU 
(ON REPATRIATION ) 


5 


Sri. Rajendra Badamikar 


| Addl. Prl. Judge , 
Family Court ,Mysuru 


Prl. City Civil and Sessions Judge, 
BENGALURU CITY . 
(Vice Sri V . V . Angadi – due to 
retire from service w . e. f. 
31 - 12 - 2014) 
Proposed for appointment as Prl. 
Judge, Family Court, 
BENGALURU CITY. 
( Vice Sri. Gunaki Narendrakumar 
Basavaraj – Transferred ) 
Prl. District and Sessions Judge , 
DAVANAGERE . 
(Vice Sri C . B . Hipparagi – due to 
retire from service w .e .f. 
31 -12 -2014 ) 
District and Sessions Judge, 
KOPPAL 
(Vice Sri Shrikanth Babaladi – due 
to retire from service w .e .f. 
31- 12- 2014 ) 
Proposed for appointment as Prl. 
Judge , Family Court, Mysuru 
(Vice Smt. M . Sreedevi 
transferred) 
Services are placed at the 
disposal of the Govt., for being 
appointed as Member, Karnataka 
Appellate Tribunal, 
BENGALURU CITY . 
(Vice sri Basavaraj 
S . Sappannavar – Transferred ) 
LIII Addl. City Civil and Sessions 
Judge , 
BENGALURU CITY . 
(Vacant Post) 
LIV Addl. City Civil and Sessions 
Judge , 
BENGALURU CITY . 
(Vacant Post) 
XXII Addl. City Civil and Sessions 
Judge , 
BENGALURU CITY. 
(Vacant Post) 


6 


Sri. Sadanand Narayana Nayak 


| Addl. District and Sessions Judge, 
MANDYA 


Smt. H .G . Vijayakumari 


IV Addl. Prl. Judge , Family Court, 
BENGALURU CITY 


8 


Smt. Vijayalakshmi Sangappa 
Upanal 


XIX Addl. City Civil and Sessions 
Judge , 
BENGALURU CITY 


Sri .Mallanagouda Shankaragouda 
Patil 


| 1 Addl. District and Sessions Judge , 
BALLARI 


೩೮ 


BDT :37 ODZIE , To docudo , 


JO 06 , 90083 


ಭಾಗ ೨ 


SI. 
No . 


Name of the Officer 


Present Charge 


Charge to which posted 


10 


Sri. S .K . Kuragodi 


3 
Presiding Officer, 
Labour Court, 
VIJAYAPURA 


11 


| 


Smt. M . Komalatha 


| Addl. District and Sessions Judge, 
CHIKKAMAGALURU 


12 


Sri Shankargouda Lavanagouda 
Patil 


l l Addl. District and Sessions Judge , 
KALABURAGI 


13 


Sri. Suresh Laxman K . Vantigodi 


Presiding Officer, 
Labour Court , 
MYSURU 


Proposed for appointment V Addl. 
Prl. Judge , Family Court, 
BENGALURU CITY . 
(Vice Smt. Geetha K .B . 
Transferred ) 
Proposed for appointment as IV 
Addl. Prl. Judge , Family Court, 
BENGALURU CITY. 
(Vice Smt. H .G . Vijayakumari - 
Transferred ) 
Proposed for appointment as 
Presiding Officer, Il Addl. Labour 
Court, 
BENGALURU CITY . 
(Vacant Post) 
Proposed for appointment | Addl. 
Prl. Judge , Family Court, 
MYSURU 
(Vice Sri. Rajendra Badamikar - 
Transferred) 
XLVIII Addl. City Civil and 
Sessions Judge, 
BENGALURU CITY 
(Vice Sri Somaraju - Transferred ) 
XIX Addl. City Civil and Sessions 
Judge , 
BENGALURU CITY 
(Vice Smt. V . S . Upanal – 
Transferred ) 
LII Addl. City Civil and Sessions 
Judge, 
BENGALURU CITY . 
(Vacant Post) 


14 


Sri. Shivanna 


II Addl. District and Sessions Judge, 
KODAGU -MADIKERI to sit at 
VIRAJPET 


15 


Smt. Geetha, K . B . 


V Addl. Prl. Judge , 
Family Court , BENGALURU CITY 


16 


Smt. Yadav Vanamala Anandrao 


V Addl. District and Sessions Judge , 
D .K .MANGALURU to sit at 
PUTTUR 


PART - B 
The following Senior Civil Judges promoted as District Judges under Government Notification No . DPAR 28 SeVuNya 2014 
dated 19 -11- 2014 are transferred and posted to the charges noted against their names at column No . 4 below , in the interest of public 
service , to take effect from 1st January , 2015 : 


SI 


Name of the Officer 


Present Charge 


Charge to which posted 


No . 


2 


01 


Sri. Nabirasul Saiyyadali 
Mamadapur 


Prl. Senior Civil Judge and JMFC ., 
K .G . F ., 
Kolar District 


1| || Addl. District and Sessions 

Judge, 
Kodagu -Madikeri to sit at 
VIRAJPET. 
( Vice Sri Shivanna - Transferred ) 
V Addl. District and Sessions 
Judge , 
D .K . Mangaluru to sit at PUTTUR . 
( Vice Smt. Yadav Vanamala 
Anandrao - Transferred ) 


02 


Sri. M . Ramachandra 


Senior Civil Judge , 
Hangal, 
Haveri District 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಫೆಬ್ರವರಿ ೧೯ , ೨೦೧೫ 


೩೯. 


PART - C 


The Presiding Officer of the court of Prl. District and Sessions Judge, Ballari is concurrently appointed as the Presiding 
Officer of the court of | Addl. District and Sessions Judge, Ballari, with effect from the date of relive of Sri M . S. Patil and until further 
orders. 


PR 113 


BY ORDER OF THE HIGH COURT 

B .A . PATIL 
REGISTRAR GENERAL 


HIGH COURT OF KARNATAKA, BENGALURU 

NOTIFICATION 

NO. GOB (1) 1 (FTC)/ 2014, DATED : 12-12-2014 
The following Senior Civil Judges promoted as District Judges on Ad -hoc basis (Presiding Officers of Fast Track Courts ) 
under Government Notification No. DPAR 29 SeVuNya 2014 dated 19 - 11 -2014 are transferred and posted to the charges noted against 
their names at column No . 4 below , in the interest of public service , to take effect immediately : 


SI. 


Name of the Officer 


Present Charge 


Charge to which posted 


No. 


- 2 


01 


Smt. Maheshwari 
S . Hiremath 


Prl. Senior Civil Judge and JMFC ., 
Jamakandhi, 
Bagalkot District 


Presiding Officer, 
Fast Track Court, 
SAGAR . 
Shivamogga District, 
( Vacant Post) 


- 02 


| Sri . G . M . Sheenappa 


Senior Civil Judge and JMFC ., 
Holenarasipura, 
Hassan District 


Presiding Officer, 
Fast Track Court , 
JAMAKHANDI. 
Bagalkot District , 
(Vacant Post) 


PR114 


BY ORDER OF THE HIGH COURT 

B . A . PATIL 
REGISTRAR GENERAL 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 98 ಸೇಲಮು 2014, ಬೆಂಗಳೂರು, ದಿನಾಂಕ : 23 - 07 -2014 
ಶ್ರೀಮತಿ ಫಿಲೋಮಿನಾ ಲೋಬೋ , ನಿರ್ದೇಶಕರು, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ( ಆರ್. ಎಂ .ಎಸ್.ಎ.) ಸಾರ್ವಜನಿಕ ಶಿಕ್ಷಣ 
ಇಲಾಖೆ , ಬೆಂಗಳೂರು ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಿರ್ದೇಶಕರು (ಪ್ರೌಢ ಶಿಕ್ಷಣ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ|| ಗೀತಾ ಎಲ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವೆಗಳು - 3). 


PR. 115 


R .N .I. No. KARBIL /2001/47147 POSTAL REGN. No. RNP/KA/ BGS/2202/2014 -16 
Licensed to post without prepayment WPP No . 297 
ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೯ , ೨೦೧೫ 

ಭಾಗ ೨ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 19 ಸೇಇಮು 2014, ಬೆಂಗಳೂರು, ದಿನಾಂಕ: 09 - 07 - 2014 
ಶ್ರೀಮತಿ ಯಶೋಧ ಬೋಪಣ್ಣ, ನಿರ್ದೇಶಕರು (ಪ್ರೌಢ ಶಿಕ್ಷಣ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರನ್ನು ಸಾರ್ವಜನಿಕ ಹಾಗೂ 
ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು ( ಪರೀಕ್ಷೆಗಳು), ಕರ್ನಾಟಕ ಪ್ರೌಢ ಶಿಕ್ಷಣ 
ಪರೀಕ್ಷಾ ಮಂಡಳಿ, ಬೆಂಗಳೂರು ಈ ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಡಾ|| ಗೀತಾ ಎಲ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
PR. 116 

(ಸೇವೆಗಳು - 3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಈ ತಿದ್ದುಪಡಿ 
ಸಂಖ್ಯೆ : ಸಿಆಸುಇ 152 ಸೇಇಮು 2014, ಬೆಂಗಳೂರು, ದಿನಾಂಕ: 13 - 10 - 2014 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 104 ಸೇಇಮು 2014, ದಿನಾಂಕ 21 - 08 - 2014ರ ಪಟ್ಟಿಯ ಕ್ರಮ ಸಂಖ್ಯೆ -1ರ 
“ ಶ್ರೀ ವಿ.ಎ . ರಾಜಶೇಖರ, ಸಹ ನಿರ್ದೇಶಕರು -1, ಆಯುಕ್ತರ ಕಛೇರಿ ಬೆಂಗಳೂರು” ಎಂಬುದಕ್ಕೆ ಬದಲಾಗಿ “ಶ್ರೀ ಬಿ.ಎ. ರಾಜಶೇಖರು, ಸಹ ನಿರ್ದೇಶಕರು -1, 
ಆಯುಕ್ತರ ಕಛೇರಿ ಬೆಂಗಳೂರು” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು, ಹಾಗೂ ಕ್ರಮ ಸಂಖ್ಯೆ - 2ರ ಶ್ರೀ ಹೆಚ್. ಬಾಲರಾಜ್ , ಪ್ರಾಂಶುಪಾಲರು , ಸಿ. ಟಿ. ಇ . ಕಲ್ಬುರ್ಗಿ 
ಇವರಿಗೆ ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ ಮತ್ತು ಸ್ಥಳ ನಿರ್ದೇಶಕರು, ವೃತ್ತಿ ಶಿಕ್ಷಣ ನಿರ್ದೇಶನಾಲಯ , ಪದವಿ ಪೂರ್ವ ಶಿಕ್ಷಣ ಮಂಡಳಿ 
ಕಟ್ಟಡ, ಮಲ್ಲೇಶ್ವರಂ , ಬೆಂಗಳೂರು” ಎಂಬುದಕ್ಕೆ ಬದಲಾಗಿ ನಿರ್ದೇಶಕರು , ವೃತ್ತಿ ಶಿಕ್ಷಣ ( ಪದವಿ ಪೂರ್ವ ಶಿಕ್ಷಣ ಪರೀಕ್ಷಾ ಮಂಡಳಿ) - 
ಶ್ರೀ ಎಂ .ಹೆಚ್. ಡೋಣೂರ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಡಾ || ಗೀತಾ ಎಲ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
PR . 117 

(ಸೇವೆಗಳು - 3). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 72 ಕವಿ 2014, ಬೆಂಗಳೂರು, ದಿನಾಂಕ: 11 - 09 - 2014 
ಶ್ರೀ ವಿಜಯಕುಮಾರ್ ಎಸ್, ಕಳ್ಳಿಮನಿ, ಜಿಲ್ಲಾ ವಿಮಾಧಿಕಾರಿ, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ, ದಾವಣಗೆರೆ ಇವರಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ವೇತನ ಶ್ರೇಣಿ 36300 - 900 -39000 - 1050 - 45300 -1200 - 52500 - 1350 -53850 ರ ಉಪ ನಿರ್ದೇಶಕರು, ಕರ್ನಾಟಕ ಸರ್ಕಾರಿ ವಿಮಾ 
ಇಲಾಖೆ, ಈ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಶ್ರೀ ಹೆಚ್. ಟಿ. ಶಂಕರೇಗೌಡ, ಇವರ ವಯೋನಿವೃತ್ತಿಯಿಂದ ತೆರವಾದ ಉಪ ನಿರ್ದೇಶಕರು - 2 , ವಿಮಾ 
ನಿರ್ದೇಶನಾಲಯ , ಬೆಂಗಳೂರು ಇಲ್ಲಿಗೆ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರ್ಥಿಕ ಇಲಾಖೆ 
PR 164 

( ಆಡಳಿತ ಮತ್ತು ಮುಂಗಡಗಳು) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


